ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 449 

ವಿಧಾನ ಪರಿಷತ್ತಿನ ಸದಸ್ಕರ ಹೆಸರು ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು 

ಉತ್ತರಿಸಬೇಕಾದ ದಿನಾಂಕ 06-03-2020 


pe 
# 


ಅ. | ಬೀದರ್‌ ಜಿಲ್ಲೆಯಲ್ಲಿ ಅಂಗನವಾಡಿ ೌಂದಗಳು 
ಸಮರ್ಪಕವಾಗಿ ಕಾರ್ಯನಿರ್ವಹಿಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಆ. | ಬೀದರ್‌ ಜಿಲ್ಲೆಯಲ್ಲಿ'ಅಂಗನವಾಔ ಕೇಂದ್ರಗಳಲ್ಲಿ 
ಮಕ್ಕಳ ಸಂಖ್ಯೆ ಇಲ್ಲದಿದ್ದರೂ ಆಹಾರ ಧಾನ್ಯಗಳ 
ಬಿಲ್ಲುಗಳ ಎತ್ತುವಳಿ ಮಾಡಲಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಇಲ್ಲ 


ಬೀದರ್‌ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳ 
ಫಲಾನುಭವಿಗಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ 
ಧಾನ್ಯಗಳನ್ನು ಪೂರೈಕೆ ಮಾಡಲಾಗುತ್ತಿದ್ದು, ಖರೀದಿ 
ಮತ್ತು ಪೂರೈಕೆ ಅನ್ನ್ವಯ ಬಿಲ್ಲುಗಳಿಗೆ ಹಣ 
ಪಾವತಿಸಲಾಗುತ್ತಿದೆ. 


ಇ. | ಬೀದರ್‌ ಜಿಲ್ಲೆಯಲ್ಲಿ ನಡೆಯುತ್ತಿರುವ 
ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಠಿಕ 
ಆಹಾರವನ್ನು ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ 
ನೀಡುತ್ತಿಲ್ಲದ್ದಕ್ಕೆ ಕಾರಣಗಳೇನು? 
(ತಾಲ್ಲೂಕುವಾರು ವಿವರ ನೀಡುವುದು) 


ಬೀದರ್‌ ಜಿಲ್ಲೆಯಲ್ಲಿ `'ಅಂಗನವಾಡಿ `ಕೇಂದಗಳಲ್ಲ 
ಫಲಾನುಭವಿಗಳಾದ ಮಕ್ಕಳು," ಗರ್ಭಿಣಿ ಮತ್ತು 
ಬಾಣಂತಿಯರಿಗೆ ಜಿಲ್ಲೆಯಲ್ಲಿ ನಿಗದಿಪಡಿಸಲಾದ 
ಮೆನುವಿನಂತೆ ಪೂರಕ ಪೌಷ್ಠಿಕ ಆಹಾರವನ್ನು 
ನೀಡಲಾಗುತ್ತಿದೆ. 


ಲ್‌ 


(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ) 


ಮಮಣಇ 43 ಐಸಿಡಿ 2020 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


